





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧, ೨೦೧೫ (ಅಶ್ಚಯುಜ ೯, ಶಕ ವರ್ಷ ೧೯೩೭) ಸಂಚಿಕೆ ೪೦ 
Volume 150 Bengaluru, Thursday, October 1, 2015 (Aashwayuja 9, Shaka Varsha 1937) Issue 40 








ಭಾಗ ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ತಿದ್ದುಪಡಿ ಅಂತಿಮ ಅಧಿಸೂಚನೆ 
ಸಂಖ್ಯೆ : ಕೆ.ಎಸ್‌.ಎ./ಸಿ.ಆರ್‌/10/94-95, ಬೆ೦ಗಳೂರು, ದಿನಾಂಕ : 30-07-2015. 


ಬೆಂಗಳೂರು ನಗರದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಿನ್ನಿಮಿಲ್‌ ಹಿಂಭಾಗದ ಗಂಗೇನಹಳ್ಳಿ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ 
ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3ರಡಿ ಅಂತಿಮವಾಗಿ ದಿನಾಂಕ : 13-09-2013ರ ಸಮ ಸಂಖ್ಯೆ ಅಧಿಸೂಚನೆಯಲ್ಲಿ 
ಘೋಷಿಸಿದ್ದು, ಸದರಿ ಅಧಿಸೂಚನೆಯಲ್ಲಿ ಪ್ರಸ್ತಾವಿತ ಪ್ರದೇಶದ ಜಮೀನಿನ ಸ.ನಂ. ವಿಸ್ತೀರ್ಣ, ಮಾಲಿಕತ್ವ ವಿವರಗಳನ್ನು ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ 
ತೋರಿಸಿರುವಂತೆ ತಿದ್ದುಪಡಿ ಮಾಡಿ ಪರಿಷ್ಕೃತ ಅಧಿಸೂಚನೆಯನ್ನು ಹೊರಡಿಸಲು ಆಯುಕ್ತರು, ಕರ್ನಾಟಕ ಕೊಳಗೇರಿ, ಅಭಿವೃದ್ಧಿ ಮಂಡಳಿ, ಬೆ೦ಗಳೂರು 
ಇವರ ಪತ್ರ ಸಂಖ್ಯೆ : ಕಕೊಅಮ/ಕಂ-1/ಆರ್‌-2/60/2014-15/1077, ದಿನಾಂಕ : 19-03-2015 ಮತ್ತು ಸಂಖ್ಯೆ : ಕಕೊಅಮ/ಕಂ-1/ಆರ್‌- 
2/60/2001-02/241, ದಿನಾಂಕ : 29-06-2015ರ ಪತ್ರಗಳಲ್ಲಿ ಕೋರಿರುತ್ತಾರೆ. ಆದ್ದರಿಂದ ದಿನಾಂಕ : 13-09-2013ರ ಅಂತಿಮ ಅಧಿಸೂಚನೆಯಲ್ಲಿ ಈ 
ಕೆಳಕಂಡಂತೆ ಷೆಡ್ಯೂಲ್‌ನಲ್ಲಿ ವಿವರಗಳನ್ನು ತಿದ್ದುಪಡಿ ಮಾಡಿದ್ದು, ಅಂತೆಯೇ ಓದಿಕೊಳ್ಳತಕ್ಕದ್ದು ಎಂದು ಆದೇಶಿಸಿದೆ. 






































ಷೆಡ್ಯೂಲ್‌ 
ಕ್ರ ಕೊಳಚೆ ಪದೇಶದ ಕೊಳಚೆ ಪದೇಶದ ಚೆಕ್ಕುಬಂದಿ 
ದ ವ ನ ಸ.ನಂ. ವಿಸ್ತೀರ್ಣ ತ 
ಸಂ. ಹೆಸರು ಮತ್ತು ಸ್ಥಳ ಮಾಲೀಕತ್ಚದ ವಿವರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 ಬಿನ್ನಿಮಿಲ್‌ 1. ಲಕ್ಷ್ಮಿ ಎಂಟರ್‌ 22/ 0-27 ಚರಂಡಿ ರಸ್ತೆ ಖಾಸಗಿ ಚರಂಡಿ 
ಹಿಂಭಾಗದ ಪ್ರೈಸಸ್‌ ಬೃಹತ್‌ ಗುಂಟೆ ಮನೆಗಳು | ಮತ್ತು ಗಲ್ಲಿ 
ಗಂಗೇನಹಳ್ಳಿ, 2. ಮೀನಾ ಎಂಟರ್‌ | ಬೆ೦ಗಳೂರು ರಸ್ತೆ 
ಕೊಳಚೆ ಪ್ರದೇಶ ಪ್ರೈಸಸ್‌ ಮಹಾನಗರ 
ಪಾಲಿಕೆಯ 
3. ವಿ.ವಿ. ಎಂಟರ್‌ 
ಪ್ರೈಸಸ್‌ ಖಾತ ನಂ. 
ಸಾ 15/5, 15/6, 
15/7 
P.R. 94 ವಿ. ಶಂಕರ್‌ 
50-50 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 


(೪೭೩) 





೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧, ೨೦೧೫ ಭಾಗ ೬ 





ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆಂಗಳೂರು 
ಪ್ರಿಲಿಮಿನರಿ ಅಧಿಸೂಚನೆ 
ಸಂಖ್ಯೆ : ಕೆ.ಎಸ್‌.ಎ./ಸಿ.ಆರ್‌: 11/2015-16, ಬೆಂಗಳೂರು, ದಿನಾಂಕ : 10-07-2015. 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮುನೇಶ್ವರನಗರ (ಮುತ್ಯಾಲನಗರ), 
2ನೇ ಹಂತದಲ್ಲಿರುವ ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 70ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದು, ಸದರಿ 
ಪ್ರದೇಶವು ಮನುಷ್ಯ ವಾಸ ಮಾಡಲು ಯೋಗ್ಯವಲ್ಲದ ಹಾಗೂ ಅನಾರೋಗ್ಯಕರ ಪರಿಸ್ಥಿತಿಯಲ್ಲಿರುತ್ತಾರೆ. ಕುಡಿಯುವ ನೀರು, ಬೀದಿ ದೀಪ, ಶೌಚಾಲಯ 
ಮುಂತಾದ ಮೂಲಸೌಲಭ್ಯಗಳನ್ನು ಒದಗಿಸುವ ಅಗತ್ಯವಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) 
ಕಾಯ್ದೆ 1973ರ ಸೆಕ್ಷನ್‌ 3ರ ಅಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇವರಿಂದ ಪತ್ರ 
ಸಂಖ್ಯೆ ಕ ಕಕೊಅಮ/ಕ೦-2/ಆರ್‌-8/38/2015-16/135, ದಿನಾಂಕ ಕ 20-05-2015 ಮತ್ತು ಸಂಖ್ಯೆ ಕಕೊಅಮ/ಕಂ೦-2/ 
ಆರ್‌-8/25/2015-16/172, ದಿನಾಂಕ : 01-06-2015ರಂತೆ ಪ್ರಸ್ತಾವನೆ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಟನ್‌ 3ರ ಅಡಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂಖ್ಯೆ : 71 ಕೋಮಂಇ/2009, ದಿನಾಂಕ : 24-02-2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ಮತ್ತು 11 ರಡಿಯಲ್ಲಿ ಜಿಲ್ಲಾಧಿಕಾರಿಗಳು ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶವೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ಸರ್ಕಾರದ ವಸತಿ ಇಲಾಖೆಯ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ ಪ್ರಕಾರವಾಗಿ ಕೊಳಚೆ 
ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗುತ್ತಿದ್ದು, ತದನ೦ತರದಲ್ಲಿ 
ಸರ್ಕಾರದ ಪತ್ರ ಸಂಖ್ಯೆ : ವಇ/71/ಕೋಮಂಇ/2009, ದಿನಾಂಕ : 12-07-2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳೆಂದು ಘೋಷಿಸುವ ಬಗ್ಗೆ ಇನ್ನು 
ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು ದಿನಾ೦ಕ : 02-07-2010ರಲ್ಲಿನ ಸೂಚನೆಯಂತೆ 
ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ. ನಿಯಮಗಳಡಿಯ ಕಾರ್ಯವಿಧಾನವನ್ನು ಅನುಸರಿಸಿದಂತೆ ಕ್ರಮವಹಿಸಿ, ಅಧಿಸೂಚನೆ ಸಂಖ್ಯೆ 
ವಣ 73/ಕೋಮಂಇ/2001, ದಿನಾಂಕ : 26-06-2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ ಘೋಷಣೆಗೆ 
ಕ್ರಮವಹಿಸುವುದು ಎಂದು ಸರ್ಕಾರದಿಂದ ನಿರ್ದೇಶನ ನೀಡಲಾಗಿದೆ. 

ಆದ್ದರಿಂದ, ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರ ಅಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು ರವರು 
"ಕೊಳಚೆ ಪ್ರದೇಶವೆಂದು ಘೋಷಿಸಲು ಉದ್ದೇಶಿಸಿರುತ್ತದೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-560020 ರವರೆಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 
(ಹದಿನೈದು) ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್‌ 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮುನೇಶ್ವರನಗರ (ಮುತ್ಯಾಲನಗರ) 2ನೇ ಹಂತದಲ್ಲಿರುವ 

ಕೊಳಚೆ ಪ್ರದೇಶದ ಚಕ್ಕುಬಂದಿ ಹಾಗೂ ಹದ್ದುಬಸ್ತು ತಃಖ್ತೆ : 















































ಕ್ತ | ಕೊಳಚೆ ಪ್ರದೇಶದ ಸರ್ವೆ ಚೆಕ್ಕುಬಂದಿಗಳು 
ಮಾಲೀಕರ ಹೆಸರು ವಿಸೀರ್ಣ 
ಸಂ. | ಹೆಸರು ಮತ್ತು ಸ್ಥಳ ನಂ. ಷ ಹೂರ್ವ ಪಶ್ಚಿಮ ಉತರ ದಕಿಣ 
ಚ pr) [NY 
1 ಮುನೇಶ್ವರನಗರ ರೈಲ್ವೆ ಇಲಾಖೆ — 0-12 ಮುನೇಶ್ವರನಗರ ರೈಲ್ವೆ ಜಾಗ ರೈಲ್ವೆ ಜಾಗ ರೈಲ್ವೆ ಜಾಗ 
(ಮುತ್ಯಾಲನಗರ), ಗುಂಟೆ (ಮುತ್ಯಾಲನಗರ) 
2ನೇ ಹಂತದಲ್ಲಿ ಘೋಷಿತ 
ಇರುವ ಕೊಳಚೆ ಕೊಳಚೆ ಪ್ರದೇಶ 
ಪ್ರದೇಶ ಇ 0-07 ಖಾಸಗಿ ರೈಲ್ವೆ ಜಾಗ | ಮುನೇಶ್ವರನಗರ | ರೈಲ್ವೆ ಜಾಗ 
ಗುಂಟೆ ನಿವೇಶನ (ಮುತ್ಕಾಲನಗರ) 
ಘೋಷಿತ 
ಕೊಳಚೆ ಪ್ರದೇಶ 
ಒಟ್ಟು 0-19 
ಗುಂಟೆ 
P.R. 95 ವಿ. ಶಂಕರ್‌ 
5೦-50 ಜಿಲ್ಲಾಧಿಕಾರಿಗಳು, 


ಬೆಂಗಳೂರು ಜಿಲ್ಲೆ, ಬೆ೦ಗಳೂರು. 





ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧, ೨೦೧೫ ೪೭೫ 





ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಕೊಳಚೆ ಪ್ರದೇಶ ಸ್ಥಳಾಂತರಿಕೆ ಉದ್ದೇಶದ ಅಧಿಸೂಚನೆ 
ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 11 ರಡಿ) 
ಸಂಖ್ಯೆ : ಕೆ.ಎಸ್‌.ಎ./ಸಿ.ಆರ್‌/12/2015-16, ಬೆಂಗಳೂರು, ದಿನಾಂಕ : 15-07-2015. 


ಬೆಂಗಳೂರು ನಗರ, ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಕಾಚರಕನಹಳ್ಳಿ ಕೆರೆ ಅಂಗಳದ ಹೆಚ್‌.ಬಿ.ಆರ್‌. ಲೇಔಟ್‌ನ, ಬಾಬಾಸಾಹೇಬ್‌ 
ಡಾ| ಬಿ.ಆರ್‌. ಅಂಬೇಡ್ಕರ್‌ನಗರ ಕೊಳಚೆ ಪ್ರದೇಶವನ್ನು ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ವಿವರಿಸಿರುವ ಪ್ರದೇಶವನ್ನು 143 ಕುಟುಂಬಗಳು ವಾಸಿಸುತ್ತಿರುವ 
ಕೊಳಚೆ ಪ್ರದೇಶವು ಅತ್ಯಂತ ಅನಾರೋಗ್ಯ ಮತ್ತು ಮಾಲಿನ್ಯದಿಂದ ಕೂಡಿದ್ದು, ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ, 
ರಸ್ತೆ ಶೌಚಾಲಯ ಇತ್ಯಾದಿಗಳಿಂದ ವಂಚಿತವಾಗಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು ನಂ. 3ನೇ ಉಪವಿಭಾಗ ರವರು ದಿನಾಂಕ : 06-03-2015 ರಂದು ಸ್ಥಳ ತನಿಖೆ ಮಾಡಿದ್ದು, ಈ ಸ್ಥಳ ತನಿಖಾ ಸಮಯದಲ್ಲಿ 0-18 
ಗುಂಟೆ ಪ್ರದೇಶದಲ್ಲಿ 450 ಜನ ಸಂಖ್ಯೆಯ 143 ಕುಟುಂಬಗಳು ಗುಡಿಸಲುಗಳನ್ನು ಹಾಕಿಕೊಂಡು ವಾಸಿಸುತ್ತಿದ್ದು, ಈ ಜಮೀನು ಕೆರೆ ಪ್ರದೇಶವಾಗಿರುವುದಾಗಿ 
ಆಯುಕ್ತರು, ಕರ್ನಾಟಕ ಕೊಳಗೇರಿ ಮಂಡಳಿ, ಬೆಂಗಳೂರುರವರು ಪತ್ರ ಸಂಖ್ಯೆ : ಕಕೊಅಮ/ಕಂ-1/ಆರ್‌-2/ಡಾ॥ ಅಂಬೇಡ್ಕರ್‌ನಗರ/25/15-16/173, 
ದಿನಾಂಕ : 28-05-2015 ರಂತೆ ವರದಿಯನ್ನು ಸಲ್ಲಿಸಿರುತ್ತಾರೆ. ಅಂತೆಯೇ ಸದರಿ ಕೊಳಚೆ ಪ್ರದೇಶವನ್ನು (ಅಭಿವೃದ್ಧಿ ಮತ್ತು ನಿರ್ಮೂಲನಾ) ಕಾಯ್ದೆ 
1973ರ ಕಲಂ 11 ರಡಿ ಕೊಳಚೆ ಪ್ರದೇಶದ ಸ್ಥಳಾಂತರಿಸುವಿಕೆಯ ಉದ್ದೇಶಕ್ಕಾಗಿ ಅಧಿಸೂಚನೆ ಹೊರಡಿಸಲು ದಾಖಲೆಗಳೊಂದಿಗೆ ವರದಿಯನ್ನು 
ಸಲ್ಲಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಕಲಂ 11 ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಈ ಪ್ರದೇಶದ ನಿವಾಸಿಗಳನ್ನು ಕೇವಲ 
ಸ್ಥಳಾಂತರಿಸುವ ಉದ್ದೇಶಕ್ಕೆ ಕೊಳಚೆ ಪ್ರದೇಶವೆಂದು ಈ ಮೂಲಕ ಘೋಷಿಸಲಾಗಿದೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 






































ಷೆಡ್ಯೂಲ್‌ 
ಕ್ಟ ಕೊಳಚೆ ಪದೇಶದ ಕೊಳಚೆ ಪ್ರದೇಶದ ಚಕ್ಕುಬಂದಿ 
ನ ನ್‌ ನ್‌ ಸ.ನಂ. ವಿಸೀರ್ಣ 3 
ಸಂ. | ಹೆಸರು ಮತ್ತು ಸ್ಥಳ ಮಾಲೀಕತ್ನದ ವಿವರ ನ, ಹೂರ್ವ ಪಶಿಮ ಉತರ ದಕಿಣ 
ಚ pa) PNY 
1 ಡಾ॥ ಬಿ.ಆರ್‌. ಸರ್ಕಾರಿ ಕೆರೆ 153 0-18 ಲಾ.ಸ.ನಂ. ಸ.ನಂ. ಸ.ನಂ. 153ರ ಸ.ನಂ. 
ಅಂಬೇಡ್ಕರನಗರ ಗುಂಟೆ 144 153ರ ಉಳಿಕೆ 153ರ 
ಕೊಳಚೆ ಪ್ರದೇಶ ಉಳಿಕೆ ಉಳಿಕೆ 
P.R. 96 ವಿ. ಶಂಕರ್‌ 
SC-50 ಜಿಲ್ಲಾಧಿಕಾರಿಗಳು, 


ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಕೊಳಚೆ ಪ್ರದೇಶ ಸ್ಥಳಾಂತರಿಕೆ ಉದ್ದೇಶದ ಅಧಿಸೂಚನೆ 
(ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 11 ರಡಿ) 
ಸಂಖ್ಯೆ : ಕೆ.ಎಸ್‌.ಎ./ಸಿ.ಆರ್‌/69/2014-15, ಬೆಂಗಳೂರು, ದಿನಾಂಕ : 15-07-2015. 
ಬೆಂಗಳೂರು ನಗರ, ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಕಾಚರಕನಹಳ್ಳಿ ಕೆರೆ ಅಂಗಳದ ಬುಡಬುಡಕೆ ಜನಾಂಗದ ಕೊಳಚೆ ಪ್ರದೇಶವನ್ನು ಈ 
ಕೆಳಕಂಡ ಷೆಡ್ಕೂಲ್‌ನಲ್ಲಿ ವಿವರಿಸಿರುವ ಪ್ರದೇಶವನ್ನು 35 ಕುಟುಂಬಗಳು ವಾಸಿಸುತ್ತಿರುವ ಕೊಳಚೆ ಪ್ರದೇಶವು ಅತ್ಯಂತ ಅನಾರೋಗ್ಯ ಮತ್ತು ಮಾಲಿನ್ಯದಿಂದ 
ಕೂಡಿದ್ದು, ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ, ರಸ್ತೆ. ಶೌಚಾಲಯ ಇತ್ಯಾದಿಗಳಿಂದ ವಂಚಿತವಾಗಿರುತ್ತದೆ. ಈ 
ಪ್ರದೇಶವನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ನಂ. 
3ನೇ ಉಪವಿಭಾಗರವರು ದಿನಾಂಕ : 06-03-2015 ರಂದು ಸ್ಥಳ ತನಿಖೆ ಮಾಡಿದ್ದು, ಈ ಸ್ಥಳ ತನಿಖಾ ಸಮಯದಲ್ಲಿ 0-02.08 ಗುಂಟೆ ಪ್ರದೇಶದಲ್ಲಿ 
200 ಜನ ಸಂಖ್ಯೆಯ 35 ಕುಟುಂಬಗಳು ಗುಡಿಸಲುಗಳನ್ನು ಹಾಕಿಕೊಂಡು ವಾಸಿಸುತ್ತಿದ್ದು ಈ ಜಮೀನು ಕೆರೆ ಪ್ರದೇಶವಾಗಿರುವುದಾಗಿ ಆಯುಕ್ತರು, 
ಕರ್ನಾಟಕ ಕೊಳಗೇರಿ ಮಂಡಳಿ, ಬೆಂಗಳೂರುರವರು ಪತ್ರ ಸಂಖ್ಯೆ : ಕಕೊಅಮ/ಕ೦-1/ಆರ್‌-2/01/15-16/174, ದಿನಾಂಕ : 28-05-2015 ರಂತೆ 


೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧, ೨೦೧೫ ಭಾಗ ೬ 





ವರದಿಯನ್ನು ಸಲ್ಲಿಸಿರುತ್ತಾರೆ. ಅಂತೆಯೇ ಸದರಿ ಕೊಳಚೆ ಪ್ರದೇಶವನ್ನು (ಅಭಿವೃದ್ಧಿ ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಕಲಂ 11 ರಡಿ ಕೊಳಚೆ 
ಪ್ರದೇಶದ ಸ್ಥಳಾಂತರಿಸುವಿಕೆಯ ಉದ್ದೇಶಕ್ಕಾಗಿ ಅಧಿಸೂಚನೆ ಹೊರಡಿಸಲು ದಾಖಲೆಗಳೊಂದಿಗೆ ವರದಿಯನ್ನು ಸಲ್ಲಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಕಲಂ 11 ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಈ ಪ್ರದೇಶದ ನಿವಾಸಿಗಳನ್ನು ಕೇವಲ 
ಸ್ಥಳಾಂತರಿಸುವ ಉದ್ದೇಶಕ್ಕೆ ಕೊಳಚೆ ಪ್ರದೇಶವೆಂದು ಈ ಮೂಲಕ ಘೋಷಿಸಲಾಗಿದೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 
(15) ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬ೦ದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 












































ಷೆಡ್ಯೂಲ್‌ 
ಚಕ್ಕುಬಂದಿ 
ಕ್ತ | ಕೊಳಚೆ ಪ್ರದೇಶದ | ಕೊಳಚೆ ಪ್ರದೇಶದ ಸುಂ 
ಸ ಹೆಸರು ಮತ್ತು ಸಳ | ಮಾಲೀಕತ್ತದ ವಿವರ ಭು ತ್ತಲಾ 
4 ಅತ್ವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 ಕಾರೇನಹಳ್ಳಿ ಸರ್ಕಾರಿ ಕೆರೆ 153 0-02.08 ಸ.ನಂ. 153ರ ಸ.ನಂ. ಸ.ನಂ. 153ರ ಹಳ್ಳ 
ಬುಡಬುಡುಕೆ ಗುಂಟೆ ಉಳಿಕೆ 153ರ ಉಳಿಕೆ 
ಜನಾಂಗದ ಉಳಿಕೆ 
ಕೊಳಚೆ ಪ್ರದೇಶ 
(ಚಂದಿಕ ಸೋಪ್‌ 
ಫ್ಯಾಕ್ಟರಿ ಹತ್ತಿರ) 
P.R. 97 ವಿ. ಶಂಕರ್‌ 
SC-50 ಜಿಲ್ಲಾಧಿಕಾರಿಗಳು, 


ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ಸಂಖ್ಯೆ : ಕೆ.ಎಸ್‌.ಎ./ಸಿ.ಆರ್‌: 13/2015-16, ಬೆ೦ಗಳೂರು, ದಿನಾಂಕ : 10-07-2015. 


ಬೆಂಗಳೂರು ನಗರದ ಸರ್ವಜ್ಞನಗರ ವಿಧಾನಸಭಾ ಕ್ಷೇತದ ಲಿಂಗರಾಜಪುರಂ ಪೂರ್ವ ವಲಯದ ಜಾನಕಿರಾಮ್‌ ಬಡಾವಣೆಯ ರೈಲ್ವೆ 
ಜಾಗದಲ್ಲಿರುವ ಭಾಗ-1 ಮತ್ತು ಭಾಗ-2ರ ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 428 ಕುಟುಂಬಗಳು 
ವಾಸವಾಗಿದ್ದು, ಸದರಿ ಪ್ರದೇಶವು ಮನುಷ್ಯ ವಾಸ ಮಾಡಲು ಯೋಗ್ಯವಲ್ಲದ ಹಾಗೂ ಅನಾರೋಗ್ಯಕರ ಪರಿಸ್ಥಿತಿಯಲ್ಲಿರುತ್ತಾರೆ. ಕುಡಿಯುವ ನೀರು, ಬೀದಿ 
ದೀಪ, ಶೌಚಾಲಯ ಮುಂತಾದ ಮೂಲಸೌಲಭ್ಯಗಳನ್ನು ಒದಗಿಸುವ ಅಗತ್ಯವಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ 
ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3ರ ಅಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ 
ಮಂಡಳಿ ಇವರಿಂದ ಪತ್ರ ಸಂಖ್ಯೆ :  ಕಕೊಅಮ/ಕಂ-1/ಆರ್‌-2/ಜಾನಕಿರಾಮ್‌/56/2014-15/189, ದಿನಾಂಕ : 08-06-2015ರಂತೆ ಪ್ರಸ್ತಾವನೆ 
ಸಲ್ಲಿಸಲ್ಪಟ್ಟರುತ್ತದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಟನ್‌ 3ರ ಅಡಿ ಕೊಳಚೆ 
ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 


ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂಖ್ಯೆ : 71 ಕೋಮಂಇ/2009, ದಿನಾಂಕ : 24-02-2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ಮತ್ತು 1! ರಡಿಯಲ್ಲಿ ಜಿಲ್ಲಾಧಿಕಾರಿಗಳು ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶವೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ಸರ್ಕಾರದ ವಸತಿ ಇಲಾಖೆಯ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ ಪ್ರಕಾರವಾಗಿ ಕೊಳಚೆ 
ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗುತ್ತಿದ್ದು, ತದನ೦ತರದಲ್ಲಿ 
ಸರ್ಕಾರದ ಪತ್ರ ಸಂಖ್ಯೆ : ವಇ/71/ಕೋಮಂಇ/2009, ದಿನಾಂಕ : 12-07-2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳೆಂದು ಘೋಷಿಸುವ ಬಗ್ಗೆ ಇನ್ನು 
ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು ದಿನಾ೦ಕ : 02-07-2010ರಲ್ಲಿನ ಸೂಚನೆಯಂತೆ 
ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನು ಅನುಸರಿಸಿದಂತೆ ಕ್ರಮವಹಿಸಿ, ಅಧಿಸೂಚನೆ ಸಂಖ್ಯೆ : ವಇ/73/ಕೋಮಂಇ/2001, 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧, ೨೦೧೫ ೪೭೭ 





ದಿನಾಂಕ : 26-06-2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರದಿಂದ 
ನಿರ್ದೇಶನ ನೀಡಲಾಗಿದೆ. 

ಆದ್ದರಿಂದ, ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಟನ್‌ 3ರ ಅಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು 
"ಕೊಳಚೆ ಪ್ರದೇಶ'ವೆಂದು ಘೋಷಿಸಲು ಉದ್ದೇಶಿಸಿರುತ್ತದೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-560020 ರವರೆಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 
(ಹದಿನೈದು) ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಷೆಡ್ಯೂಲ್‌ 


ಬೆಂಗಳೂರು ನಗರದ ಸರ್ವಜ್ಞನಗರ ವಿಧಾನಸಭಾ ಕ್ಷೇತದ ಲಿಂಗರಾಜಪುರಂ ಪೂರ್ವ ವಲಯದ ಜಾನಕಿರಾಮ್‌ ಬಡವಣೆಯ ರೈಲ್ವೆ 
ಜಾಗದಲ್ಲಿರುವ ಭಾಗ-1 ಮತ್ತು ಭಾಗ-2ರ ಕೊಳಚೆ ಪ್ರದೇಶದ ಚಕ್ಕುಬಂದಿ ಹಾಗೂ ಹದ್ದುಬಸ್ತು ತಃಖ್ತೆ : 


















































ಚೆಕ್ಕುಬಂದಿಗಳು 
ಕ್ರ ಕೊಳಚೆ ಪ್ರದೇಶದ 
ಮಾಲೀಕರ ಹೆಸರು ಸರ್ವೆ ನಂ. ವಿಸೀರ್ಣ 
ಸಂ. | ಹೆಸರು ಮತ್ತು ಸ್ಥಳ ಹ 
4 ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 ಬೆಂಗಳೂರು ರೈಲ್ದೆ ಇಲಾಖೆ ಎ 0-20 ರೈಲ್ದೆ ಜಾಗ ರೈಲ್ದೆ ಜಾಗ ರೈಲ್ವೆ ರಸ್ತೆ ರೈಲ್ವೆ ಹಳಿ 
ಯ ಯ ಯ ಯ er) ಸ 
ನಗರ ಗುಂಟೆ 
ಲಿಂಗರಾಜಪುರಂ 
ಪೂರ್ವ ವಲಯ 
ರೈಲ್ವೆ ಜಾಗದಲ್ಲಿ 
ವ ಸ್ರ 
ಇರುವ ಭಾಗ-2ರ 
'ಎ' ಬ್ಲಾಕ್‌ 
ಪ್ರದೇಶ 
2 ಬೆಂಗಳೂರು ರೈಲ್ವೆ ಇಲಾಖೆ — 0-07 ಚರಂಡಿ ರೈಲ್ವೆ ಜಾಗ | ಲಿಂಗರಾಜಪುರಂ | ರೈಲ್ವೆ ಭಾಗ 
ನಗರ ಗುಂಟೆ ಸ್ಲಂಗೆ ಬಿ.ಡಿ.ಎ. 
ಲಿಂಗರಾಜಪುರಂ ವತಿಯಿಂದ 
ಪೂರ್ವ ವಲಯ 20X15 ಅಡಿ 
ರೈಲ್ವೆ ಜಾಗದಲ್ಲಿ ನಿವೇಶನ 
ಇರುವ ಭಾಗ-1ರ ನೀಡಿರುವ ಜಾಗ 
'ಬಿ' ಬ್ಲಾಕ್‌ 
ಕೊಳಚೆ ಪ್ರದೇಶ 
ಒಟ್ಟು 0-27 
ಗುಂಟೆ 
P.R. 98 ವಿ. ಶಂಕರ್‌ 
50-50 ಜಿಲ್ಲಾಧಿಕಾರಿಗಳು, 


ಬೆಂಗಳೂರು ಜಿಲ್ಲೆ, ಬೆ೦ಗಳೂರು. 





೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧, ೨೦೧೫ ಭಾಗ ೬ 





ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆಂಗಳೂರು 
ಕೊಳಚೆ ಪ್ರದೇಶ ಸ್ಥಳಾಂತರಿಕೆ ಉದ್ದೇಶದ ಅಧಿಸೂಚನೆ 
(ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 11 ರಡಿ) 
ಸಂಖ್ಯೆ : ಕೆ.ಎಸ್‌.ಎ./ಸಿ.ಆರ್‌/67/2014-15, ಬೆಂಗಳೂರು, ದಿನಾಂಕ : 15-07-2015. 


ಬೆಂಗಳೂರು ನಗರ, ಸರ್ವಜ್ಞನಗರ ವಿಧಾನಸಭಾ ಕ್ಷೇತದ ಕಾಚರಕನಹಳ್ಳಿ ಕೆರೆ ಅಂಗಳದ ಚಂದಿಕ ಸೋಪ್‌ ಫ್ಯಾಕ್ಟರಿ ಬಳಿಯಿರುವ ಕೊಳಚೆ 
ಪ್ರದೇಶವನ್ನು ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ವಿವರಿಸಿರುವ ಪ್ರದೇಶವನ್ನು 70 ಕುಟುಂಬಗಳು ವಾಸಿಸುತ್ತಿರುವ ಕೊಳಚೆ ಪ್ರದೇಶವು ಅತ್ಯಂತ ಅನಾರೋಗ್ಯ ಮತ್ತು 
ಮಾಲಿನ್ಯದಿಂದ ಕೂಡಿದ್ದು, ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ, ರಸ್ತೆ ಶೌಚಾಲಯ ಇತ್ಯಾದಿಗಳಿಂದ 
ವಂಚಿತವಾಗಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ನಂ. 3ನೇ 
ಉಪವಿಭಾಗರವರು ದಿನಾಂಕ : 06-03-2015 ರಂದು ಸ್ಥಳ ತನಿಖೆ ಮಾಡಿದ್ದು, ಈ ಸ್ಥಳ ತನಿಖಾ ಸಮಯದಲ್ಲಿ 0-18 ಗುಂಟೆ ಪ್ರದೇಶದಲ್ಲಿ 200 ಜನ 
ಸಂಖ್ಯೆಯ 70 ಕುಟುಂಬಗಳು ಗುಡಿಸಲುಗಳನ್ನು ಹಾಕಿಕೊಂಡು ವಾಸಿಸುತ್ತಿದ್ದು, ಈ ಜಮೀನು ಕೆರೆ ಪ್ರದೇಶವಾಗಿರುವುದಾಗಿ ಆಯುಕ್ತರು, ಕರ್ನಾಟಕ 
ಕೊಳಗೇರಿ ಮಂಡಳಿ, ಬೆಂಗಳೂರುರವರು ಪತ್ರ ಸಂಖ್ಯೆ : ಕಕೊಅಮ/ಕ೦-1/ಆರ್‌-2/02/15-16/170, ದಿನಾಂಕ : 28-05-2015 ರಂತೆ ವರದಿಯನ್ನು 
ಸಲ್ಲಿಸಿರುತ್ತಾರೆ. ಅಂತೆಯೇ ಸದರಿ ಕೊಳಚೆ ಪ್ರದೇಶವನ್ನು (ಅಭಿವೃದ್ಧಿ ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಕಲಂ 11 ರಡಿ ಕೊಳಚೆ ಪ್ರದೇಶದ 
ಸ್ಥಳಾ೦ತರಿಸುವಿಕೆಯ ಉದ್ದೇಶಕ್ಕಾಗಿ ಅಧಿಸೂಚನೆ ಹೊರಡಿಸಲು ದಾಖಲೆಗಳೊಂದಿಗೆ ವರದಿಯನ್ನು ಸಲ್ಲಿಸಿರುತ್ತಾರೆ. 


ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಕಲಂ 11 ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಈ ಪ್ರದೇಶದ ನಿವಾಸಿಗಳನ್ನು ಕೇವಲ 
ಸ್ಥಳಾಂತರಿಸುವ ಉದ್ದೇಶಕ್ಕೆ ಕೊಳಚೆ ಪ್ರದೇಶವೆಂದು ಈ ಮೂಲಕ ಘೋಷಿಸಲಾಗಿದೆ. 


0 


ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಶೇಷಾದ್ರಿಪುರ, 






































ಷೆಡ್ಯೂಲ್‌ 
ಕ್ರ | ಕೊಳಚೆ ಪ್ರದೇಶದ | ಕೊಳಚೆ ಪ್ರದೇಶದ ಭನ್ನಿಬಂಧಿ 
ಸ.ನಂ ವಿಸ್ತೀರ್ಣ 
ಸಂ. | ಹೆಸರು ಮತ್ತು ಸ್ಥಳ | ಮಾಲೀಕತ್ತದ ವಿವರ ಪ್ದ 
ನ್ಮ ಈ ಹೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 ಕಾರೇನಹಳ್ಳಿ ಸರ್ಕಾರಿ ಕೆರೆ 153 0-18 ಸ.ನಂ. 153ರ ಸ.ನಂ. ಸ.ನಂ. 153ರ ಸ.ನಂ. 
ಕೊಳಚೆ ಪ್ರದೇಶ ಗುಂಟೆ ಉಳಿಕೆ 153ರ ಉಳಿಕೆ 153ರ 
(ಚಂದಿಕ ಸೋಪ್‌ ಉಳಿಕೆ ಉಳಿಕೆ 
ಫ್ಯಾಕ್ಟರಿ ಹತ್ತಿರ) 
P.R. 99 ವಿ. ಶಂಕರ್‌ 
50-50 ಜಿಲ್ಲಾಧಿಕಾರಿಗಳು, 


ಬೆಂಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆಂಗಳೂರು 
ಕೊಳಚೆ ಪ್ರದೇಶ ಸ್ಥಳಾಂತರಿಕೆ ಉದ್ದೇಶದ ಅಧಿಸೂಚನೆ 
(ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 11 ರಡಿ) 
ಸಂಖ್ಯೆ : ಕೆ.ಎಸ್‌.ಎ./ಸಿ.ಆರ್‌/68/2014-15, ಬೆ೦ಗಳೂರು, ದಿನಾಂಕ : 15-07-2015. 


ಬೆಂಗಳೂರು ನಗರ, ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಕಾಚರಕನಹಳ್ಳಿ ಕೆರೆ ಅಂಗಳದ ಹೆಜ್‌.ಆರ್‌.ಬಿ.ಆರ್‌. ಲೇಔಟ್‌, ಶ್ರೀರಾಮ ದೇವಸ್ಥಾನದ 
ಹತ್ತಿರವಿರುವ ಕೊಳಚೆ ಪ್ರದೇಶವನ್ನು ಈ ಕೆಳಕ೦ಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಪ್ರದೇಶವನ್ನು 130 ಕುಟುಂಬಗಳು ವಾಸಿಸುತ್ತಿರುವ ಕೊಳಚೆ ಪ್ರದೇಶ ಅತ್ಯಂತ 





ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧, ೨೦೧೫ ೪೭೯ 





ಅನಾರೋಗ್ಯ ಮತ್ತು ಮಾಲಿನ್ಯದಿಂದ ಕೂಡಿದ್ದು, ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ, ರಸ್ತೆ ಶೌಚಾಲಯ 
ಇತ್ಯಾದಿಗಳಿಂದ ವಂಚಿತವಾಗಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ನಂ. 
3ನೇ ಉಪವಿಭಾಗರವರು ದಿನಾಂಕ : 06-03-2015 ರಂದು ಸ್ಥಳ ತನಿಖೆ ಮಾಡಿದ್ದು, ಈ ಸ್ಥಳ ತನಿಖಾ ಸಮಯದಲ್ಲಿ 1-06.08 ಎಕರೆ/ಗುಂಟೆ 
ಪ್ರದೇಶದಲ್ಲಿ 350 ಜನ ಸಂಖ್ಯೆಯ 130 ಕುಟುಂಬಗಳು ಗುಡಿಸಲುಗಳನ್ನು ಹಾಕಿಕೊಂಡು ವಾಸಿಸುತ್ತಿದ್ದು, ಈ ಜಮೀನು ಕೆರೆ ಪ್ರದೇಶವಾಗಿರುವುದಾಗಿ 
ಆಯುಕ್ತರು, ಕರ್ನಾಟಕ ಕೊಳಗೇರಿ ಮಂಡಳಿ, ಬೆಂಗಳೂರುರವರು ಪತ್ರ ಸಂಖ್ಯೆ : ಕಕೊಅಮ/ಕಂ-1/ಆರ್‌-2/03/15-16/171, ದಿನಾಂಕ : 28-05-2015 
ರಂತೆ ವರದಿಯನ್ನು ಸಲ್ಲಿಸಿರುತ್ತಾರೆ. ಅಂತೆಯೇ ಸದರಿ ಕೊಳಚೆ ಪ್ರದೇಶವನ್ನು (ಅಭಿವೃದ್ಧಿ ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಕಲಂ 1! ರಡಿ ಕೊಳಚೆ 
ಪ್ರದೇಶದ ಸ್ಥಳಾಂತರಿಸುವಿಕೆಯ ಉದ್ದೇಶಕ್ಕಾಗಿ ಅಧಿಸೂಚನೆ ಹೊರಡಿಸಲು ದಾಖಲೆಗಳೊಂದಿಗೆ ವರದಿಯನ್ನು ಸಲ್ಲಿಸಿರುತ್ತಾರೆ. 


ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಕಲಂ 11 ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಈ ಪ್ರದೇಶದ ನಿವಾಸಿಗಳನ್ನು ಕೇವಲ 
ಸ್ಥಳಾಂತರಿಸುವ ಉದ್ದೇಶಕ್ಕೆ ಕೊಳಚೆ ಪ್ರದೇಶವೆಂದು ಈ ಮೂಲಕ ಘೋಷಿಸಲಾಗಿದೆ. 


ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 









































ಷೆಡ್ಯೂಲ್‌ 
ಚಕ್ಕುಬಂದಿ 
ಕ್ಟ ಕೊಳಚೆ ಪ್ರದೇಶದ ಕೊಳಚೆ ಪ್ರದೇಶದ 
ಚ ಸ 5 ಸ.ನಂ. ವಿಸ್ತೀರ್ಣ 
ಸಂ. | ಹೆಸರು ಮತ್ತು ಸ್ಥಳ | ಮಾಲೀಕತ್ವದ ವಿವರ ಸ 
ಹೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 ಶ್ರೀ ರಾಮ ಸರ್ಕಾರಿ ಕೆರೆ 153 1-06.08 ನಾಲಾ ಸ.ನಂ. ಸ.ನಂ. 153ರ | ಸ.ನಂ. 
ದೇವಸ್ಥಾನದ ಎ/ಗು 153ರ ಉಳಿಕೆ 153ರ 
ಕೊಳಚೆ ಪದೇಶ ಉಳಿಕೆ ಉಳಿಕೆ 
P.R. 100 ವಿ. ಶಂಕರ್‌ 
5೦-50 ಜಿಲ್ಲಾಧಿಕಾರಿಗಳು, 


ಬೆಂಗಳೂರು ಜಿಲ್ಲೆ, ಬೆ೦ಗಳೂರು. 


ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂ ಸ್ಪಾಧೀನಾಧಿಕಾರಿಗಳವರ ಕಛೇರಿ, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ 
ಭೂ ಸ್ವಾಧೀನ ಅಧಿನಿಯಮ ವಿಧಿ 16(2)ರ ರೀತ್ಯಾ ಅಧಿಸೂಚನೆ 


ಕ್ರ ಎಲ್‌.ಎ.ಕ್ಯೂ : ಎಫ್‌ : 02/2014-15, ದಿನಾಂಕ : 15-06-2015. 

ಸಾರ್ವಜನಿಕ ಮತ್ತು ಸಂಬಂಧಪಟ್ಟವರುಗಳ ತಿಳುವಳಿಕೆಗಾಗಿ ಈ ಮೂಲಕ ಅಧಿಸೂಚಿಸುವುದೇನೆಂದರೆ, ಈ ಮುಂದಿನ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿರತಕ್ಕ ಒ೦ದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿಕ್ಕಬಳ್ಳಾಪುರ ತಾಲ್ಲೂಕು ನಂದಿ ಹೋಬಳಿ ಬಾಲಕುಂಟಹಳ್ಳಿ ಗ್ರಾಮದ ಜಮೀನು 
ಜಕ್ಕಲಮಡಗು ಜಲಾಶಯ ಅಭಿವೃದ್ಧಿ ಕಾಮಗಾರಿಗಾಗಿ ಹೊಸ ರಸ್ತೆ ನಿರ್ಮಾಣಕ್ಕಾಗಿ ಬೇಕಾಗುತ್ತದೆಂದು ಕರ್ನಾಟಕ ಸರ್ಕಾರವು ಅದರ ಆದೇಶ ಸಂಖ್ಯೆ ಕ 
ಕಂಇ 13 ಭೂಸ್ವಾಕೋ. 2014, ದಿನಾಂಕ : 17-11-2014ರಲ್ಲಿ ಭೂ ಸ್ವಾಧೀನ ಅಧಿನಿಯಮದ ವಿಧಿ 6(0ರ ರೀತ್ಯಾ ಘೋಷಣೆಯನ್ನು ಮಾಡಿರುವಂತೆ 
ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಎಲ್‌.ಎ.ಕ್ಯೂ: ಎಸ್‌ :ಆರ್‌ : 03/2010-11, ದಿನಾಂಕ : 20-03-2013 ರಂತೆ ಈ ಕೆಳಕಂಡ ಜಮೀನುಗಳ 
ಸ್ವಾಧೀನವನ್ನು ಕಲಂ 4(1) ರಂತೆ ದಿನಾಂಕ : 31-08-2006 ರಂದು ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. 











R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 





















































೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧, ೨೦೧೫ ಭಾಗ ೬ 
ಜಿಲ್ಲೆ : ಚಿಕ್ಕಬಳ್ಳಾಪುರ ತಾಲ್ಲೂಕು : ಚಿಕ್ಕಬಳ್ಳಾಪುರ ಹೋಬಳಿ : ನಂದಿ ಗ್ರಾಮ : ಬಾಲಕುಂಟಹಳ್ಳಿ 
ಭೂ ಸ್ಪಾಧೀನ ಪಡೆದ ವಿಸ್ತೀರ್ಣ 
ಚಿಕ್ಕಜಂಡಿ ಮತ್ತು ಆಕಾರ 
ಕ್ರ ಖಾತೆದಾರರು/ಅನುಭವದಾರರ 
ಸ.ನಂ. ತರಹೆ 
ಸಂ. ಹೆಸರು ವಿಸ್ತೀರ್ಣ ಆಕಾರ 
ನ್ನ ನ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಬುಕ ಜೂ ಪೈ. 
1 ಮಾರೇಗೌಡ ಬಿನ್‌ ಸ.ನಂ. 
ಸ.ನಂ. ನಂ. ಸ.ನಂ. 
ದೊಡ್ಡರಾಮೇಗೌಡ 137 | ಖುಷ್ಕಿ 137 0-01 0-03 
73 73 73 
ಉಳಿಕೆ 
೧.೧. 101 ಹೆಚ್‌. ಅಮರೇಶ್‌, ಕೆ.ಎ.ಎಸ್‌. 
50-25 ಅಸಿಸ್ಟೆಂಟ್‌ ಕಮೀಷನರ್‌ ಹಾಗೂ 


ಭೂಸ್ವಾಧೀನಾಧಿಕಾರಿಗಳು, 
ಚಿಕ್ಕಬಳ್ಳಾಪುರ ಉಪ ವಿಭಾಗ, ಚಿಕ್ಕಬಳ್ಳಾಪುರ. 





ಮುದ್ರಕರು ಹಾಗೂ ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


